ಕರ್ನಾಟಕ ವಿಧಾನ ಪರಿಷತ್ತು 


ಮಾನ್ಯ ವಿಧಾನ ಪರಿಷತ್ತಿನ ಸದಸ್ಯರು 


; ಶ್ರೀ. ಆರ್‌. ಧರ್ಮಸೇನ 


ಮೇಲೆ ಹಾಗೂ. ಆಡಳತ ಮಂಡಳಿಯವರ ಮೇಲೆ 
ಕೈಗೊಳ್ಳಲಾದ ಕ್ರಮಗಳೇನು; 


ಚುಕ್ಜೆ'ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ : 349 
ಉತ್ತರಿಸಬೇಕಾದ ದಿನಾಂಕ : 14.09.2021 
3] ಫತ್ನ ತ್ತರ 
ಸಂ. ಗ . 

ಪಾಗಾರ ನಗರದಾ ಎಷ್ಟ ಸಹಾರ ವ್ಯಾಂಪಾಗಳ ಪಂಗಳಾರು ಸಗರದ `ಶ್ರೀ ಗುರುರಾಘವೇಂದ್ರ ಸಹಕಾರ 
ಹಣದ ಅವ್ಯವಹಾರವಾಗಿ ಗ್ರಾಹಕರಿಗೆ ತೊಂದರೆ |! ಬ್ಯಾಂಕಿನಲ್ಲಿ ಅವ್ಯವಹಾರವಾಗಿ ಗ್ರಾಹಕರಿಗೆ 
ಉಂಬಾಗಿದೆ: (ವಿವರ ನೀಡುವುದು) ತೊಂದರೆಯುಂಬಾಗಿದೆ. ವಿವರಗಳನ್ನು ಅಸುಬಂಧದಲ್ಲ 

| Te ನೀಡಲಾಗಿದೆ. 
ಆ ಪಣ ದುರುಪಯೋಗವಾಗಿರುವ ಸಹಕಾರಿ `ಬ್ಯಾಂಕುಗೆ ನ ದಮರಹುಷಯೋಗವಾಗಿಹುವ ಶ್ರೀ ಗೌರುರಾಘವೇಂದ್ರೆ 


ಸಹಕಾರ ಬ್ಯಾಂಕಿನ ವಿರುದ್ಧ ಈ ಕೆಳಕಂಡ ಕ್ರಮ 
ಜರುಗಿಸಲಾಗಿದೆ. 

1 ಬ್ಯಾಂಕಿಸ ಹಗರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರವು 
ಸಿಐಡಿ ತನಿಖೆಗೆ ಆದೇಶಿಸಿದ್ದು, ತನಿಖೆಯ ಪ್ರಗತಿಯ 
ಮೇಟ್ವಚಾರಣೆಯನ್ನು ಗೌ॥ ಉಚ್ಣ ನ್ಯಾಯಾಲಯದ 
ಮುಖ್ಯ ನ್ಯಾಯಾಧೀಶರ ನೇತೃತ್ವದ ದ್ವಿಸದಸ್ಯ ಪೀಠವು 


ನಡೆಸುತ್ತಿದ್ದು, ಇಟ್ಲಯವರೆಗೆ ೦೨ ತನಿಖಾ ಪ್ರಗತಿ 
ವರದಿಗಳನ್ನು ಸ್ಲಸಲಾಗಿರುತ್ತದೆ. 

© ಈ ಪ್ರಕರಣದಲ್ಲ ಮೇಲ್ನೋಟಕ್ಕೆ 9೭3 ಕೋಟ 
ರೂಪಾಯುಗಳೆ ಹೆಣಕಾಸಿನ 
ಅವ್ಯವಹಾರವಾಗಿರುವುದಾಗಿ ದೂರು 
ಸಲ್ಲಸಲಾಗಿರುತ್ತದೆ. ತನಿಖಾ ಕಾಲದಲ್ಲ 


ಆರೋಪಿಗಳಾದ ಕೆ. ರಾಮಕೃಷ್ಣ, ಜ. ರಘುನಾಥ್‌ 
ಮತ್ತು ವಿ.ಆರ್‌. ರಾಜೇಶ್‌ ರವರುಗಳಂದ ನಗದು 
ಹಣ ರೂ. 17,88,1೦/-ಗಳನ್ನು 
ಜಪ್ತಿಪಡಿಸಲಾಗಿರುತ್ತದೆ. ಮುಂದುವರೆದು 
ಆರೋಪಿಗಳು ಮತ್ತು ಅವರ ಅವಲಂಜತ ಸದಸ್ಯರ 
ಹೆಸರಿಸಲ್ಲದ್ದ ಒಟ್ಟು 9,548 ವಿವಿಧ ಬ್ಯಾಂಕ್‌ 
ಖಾತೆಗಳಲ್ಲದ್ದ ರೂ. 15 ಕೋಟಗೂ ಅಧಿಕ ಹಣವನ್ನು 


ಫ್ರೀಜ್‌ ಮಾಡಲಾಗಿರುತ್ತದೆ. ತನಿಖೆಯಲ್ಲಿ 
ಆರೋಪಿತರು ಹಾಗೂ ಅವರ ಸಂಬಂಧಿಕರ 
ಹೆಸರಿನಲ್ಲದ್ದ ಸುಮಾರು 1s ಕೋಟ 


ರೂಪಾಯುಗಿಂತ ಹೆಚ್ಚಿನ ಬೆಲೆಬಾಳುವ ಸ್ಥಿರಾಸ್ತಿಗಳನ್ನು 
ಗುರುತಿಸಿ ಪ್ರಿವೆನ್‌ಷನ್‌ ಆಫ್‌ ಮನಿ ಲಾಂಡ್ರಿಂಗ್‌ ಆಕ್ಟ್‌ 
2೦೦2 ರ ಅಡಿಯಣ್ಲ . ಕ್ರಮ ಜರುಗಿಸಲು ಜಾರಿ 
ನಿರ್ದೇಶಸಾಲಯಕ್ಷೆ ವರದಿಯನ್ನು ಸಲ್ಲಸಲಾಗಿರುತ್ತದೆ. 


ತನಿಖಾಧಿಕಾರಿಗಳು ತನಿಖಾ ಕಾಲದಲ್ಲ ಆರೋಪಿಗಳು 
ಮತ್ತು ಅವರ . ಕುಟುಂಬದವರ  ಹೆಸರಿನಣ್ಣದ್ಧ 
ಸ್ಥಿರಾಸ್ತಿಗಳನ್ನು ಗುರುತಿಸಿ ಈ ಕುರಿತು ಕ್ರಮ 
ಜರುಗಿಸುವ ಬಧ್ಗೆ ವಿವರಗಳನ್ನು ಜಾರಿ 
ನಿರ್ದೇಶನಾಲಯಕ್ಕೆ ಸೆಣ್ಲಸಿದ್ದರ ಮೇರೆಗೆ ಜಾರಿ 
ನಿರ್ದೇಶನಾಲಯವು ದಿನಾಂಕ:17.೦೨.2೦೭೦ ರಂದು 
ಪಿ.ಎಂ.ಎಲ್‌.ಎ. ಕಾಯ್ದೆ ಅಡಿಯಲ್ಲ ಮುಟ್ಟುಗೋಲು 
ಆದೇಶ ಹೊರಡಿಸಿದ್ದು ಮುಂದಿನ ಪ್ರಕ್ರಿಯೆ 
ಚಾಲ್ರಯಲ್ಲರುತ್ತದೆ. 


*, ಶ್ರೀ ಗುರು, ರಾಘವೇಂದ್ರ ಸಹಕಾರ ಬ್ಯಾಂಕ್‌ | 
ನಿಯಮಿತದ ಅಂಗ ಸಂಸ್ಥೆಯಾದ ಶ್ರೀ ಗುರು 
ಸಾರ್ವಭೌಮ ಸೌಹಾರ್ಧ ಪತ್ತಿನ ಸಹಕಾರ 
ನಿಯಮಿತದಲ್ಲನ ಅವ್ಯವಹಾರದ ಬಗ್ಗೆ ಸರ್ಕಾರವು 
ವ್ಯವಸ್ಥಾಪಕ ನಿರ್ದೇಶಕರು. ಕರ್ನಾಟಕ ಸಾರ್ವಜನಿಕ 
ಜಮೀನುಗಳ ನಿಗಮ ನಿಯಮಿತ, ಬೆಂಗಳೂರು 
"ರವರನ್ನು ಕರ್ನಾಟಕ ಠೇವಣಿದಾರರ ಹಿತಾಸಕ್ತಿ 
ಸಂರಕ್ಷಣೆ ಅಧಿನಿಯಮ ೭೦೦೩ರ ಅಡಿಯಲ್ಲ ಕ್ರಮ 
ಜರುಗಿಸಲು ಸಕ್ಷಮ . ಪ್ರಾಧಿಕಾರವನ್ನಾಗಿ 
ನೇಮಕಗೊಳಸಿರುತ್ತದೆ. ಸಕ್ಷಮ ಅಧಿಕಾರಿಗಳಗೆ 
ತನಿಖೆಯನ್ನು ಗುರುತಿಸಿರುವ ಫ್ಲಿರ ಮತ್ತು ಚರಾಸ್ತಿಗಳ 
ವಿವರಗಳನ್ನು ಮುಟ್ಟುಗೋಲು ಹಾಕಿಕೊಳ್ಳಲು 
ವರದಿಯನ್ನು ಸಭ್ಲಸಿದ್ದು. ಮುಟ್ಟುಗೋಲು ಪ್ರಕ್ರಿಯೆ 
ಚಾಲ್ರಯಲ್ಲರುತ್ತದೆ. 


೬ ತನಿಖಾಧಿಕಾರಿಗಳು ಇದುವರೆವಿಗೂ ಈ ಪ್ರಕರಣದಲ್ಪ 
ಬಾಗಿಯಾಗಿರುವ ಹಿಟ್ಟು 37 ಜನ ಆರೋಪಿಗಳನ್ನು 
ದಸ್ತಗಿರಿ ಮಾಡಿರುತ್ತಾರೆ. ೫ ಜನ ಆರೋಪಿಗಳು 
ಸ್ಯಾಯಾಲಯದಿಂದ ನಿರೀಕ್ಷಣಾ ಜಾಮೀನನ್ನು 
ಪಡೆದುಕೊಂಡಿದ್ದು ಉಳದಂತೆ ೦4 ಆರೋಪಿಗಳು 
ಮರಣ ಹೊಂದಿರುತ್ತಾರೆ. 


*  ಬ್ಯಾಂಕಿಸಲ್ಲ ಏಪ್ರಿಲ್‌ ೭೦೦೨ನೇ ಸಾಅನಿಂದ ಜನವರಿ 
2೦೭೦ರ ಸಾಅನವರೆಗೆ ಸಡೆದಿರುವ ಹಣಕಾಸಿನ 
ಅವ್ಯವಹಾರದ ಬಗ್ದೆ ಮತ್ತು ಸುಳ್ಳು ಲಾಭ ಸಷ್ಟದ 
ತ:ಖ್ತೆಯ ಕುರಿತು ಮೆ ಕೆನ್‌ & ಕಂಪನಿ ರವರು 
ಫಾರೆಸ್ಸಿಕ್‌ ಆಡಿಟ್‌ ನಡೆಸುತ್ತಿದ್ದು ಹಾಅ 2೦೦೨-1೦ನೇ 
ಸಾಅನ ಹಣಕಾಸಿನ ಅವ್ಯವಹಾರದ ಬಗ್ಗೆ ಅಡಿಟ್‌ 
ವರದಿಯನ್ನು . ಸಲ್ಲಸಿದ್ದರ ಮೇರೆಗೆ ದಿನಾಂಕ: 
12.೦8.2೦21 ರೆಂದು ಮಾಸ್ಯ ನ್ಯಾಯಾಲಯಕ್ಕೆ 
2೦೦9-1೦ರ ಸಾಅನಣ್ಟ ನಡೆದಿರುವ ಹಣಕಾಸಿನ 
ಅವ್ಯವಹಾರಕ್ಕೆ ಸೆಂಬಂಧಪಟ್ಟಂತೆ ಒಟ್ಟು 25 ಜನ 
ಆರೋಪಿಗಳ | ವಿರುದ್ಧ ಪ್ರಾಥಮಿಕ 
ದೋಷಾರೋಪಣಾಪಟಣ್ಟಯನ್ನು ಸಣ್ಲಸಿದ್ದು, 
ಸ್ಕ್ಯಾಯಾಲಯದ ವಿಚಾರಣೆಯಲ್ಪರುತ್ತದೆ. 


*° ಶ್ರೀ ಗುರು ರಾಘವೇಂದ್ರ ಸಹಕಾರ ಬ್ಯಾಂಕ್‌ 
ನಿಯಮಿತದಟ್ನ್ಟ ಮತ್ತು ಶ್ರೀ ಗುರು ಸಾರ್ವಭೌಮ 
ಸೌಹಾರ್ಧ ಪತ್ತಿನ ಸಹಕಾರ ನಿಯಮಿತದಟ್ಲ 
ನಡೆದಿರುವ ಹಣಕಾಸಿನ ಅವ್ಯವಹಾರದ ಬಗ್ದೆ 
ಫಾರೆನ್ಸಿಕ್‌ ಆಡಿಬ್‌ನ್ನು ಲೆಕ್ಕಪರಿಶೋಧಕರು 
ಮಾಡುತ್ತಿದ್ದು, ಫಾರೆನ್ಸಿಕ್‌ ಆಡಿಟ್‌ ವರದಿ ಮುಗಿದ 
ಕೂಡಲೇ, ವಾರ್ಷಿಕವಾರು ದೋಷಾರೋಪಣಾ 
ಪಣ್ಣಗಳನ್ನು ಸಂಬಂಧಪಟ್ಟಂತಹ ನ್ಯಾಯಾಲಯಗಳಗೆ 
ಸಣ್ಲಿಪಿ ತನಿಖೆಯನ್ನು ಪೂರ್ಣಗೊಳಸಲಾದುವುದು.......|. 


2. 2೦14-15 ರಿಂದ 2೦18-19 ರವರೆಗಿನ ಮರು 
ಲೆಕ್ಕಪರಿಶೋಧನೆಗೆ ದಿನಾಂಕ:೦9.೦7.೨೦೭೦ ರಂದು 
ಆದೇಶಿಸಲಾಗಿದೆ. 


3. ದಿನಾಂಕ:೭7.೦೭.೭೦೭೦ ರಂದು ಕನಾಟಕ ಸಹಕಾರ 
ಸಂಘಗಳ ಅಧಿನಿಯಮ 1959 ರ ಪಕರಣ 64 ರ 
ವಿಚಾರಣೆಗೆ ಆದೇಶಿಸಲಾಗಿದೆ. ವರದಿ ನಿರೀಕ್ಷಸಲಾಗಿದೆ. 


ಆ 
ಮದುವೆ `ಮುಂಜ`'ಮುಂತಾದ `ಕಾರಣಗಳಗೆ ಪಣ`ಡ್ರಾ ಭಾರತೀಯ 


ಮಾಡಲುಜಗದೆ ತೊಂದರೆಗೊಳಗಾಗಿರುವ ಗ್ರಾಹಕರ 
ಅಸುಕೂಲಕ್ಕಾಗಿ ಯಾವ ರೀತಿಯ ಕಾರ್ಯಕ್ರಮಗಳನ್ನು 
ಸರ್ಕಾರ ಹಮ್ಮಿಕೊಂಡಿದೆ? 


ನೀಡಲಾಗುತ್ತಿದೆ. 


. 4. ಬ್ಯಾಂಕಿನಲ್ಲ' ಹಣ ದುರುಪಯೋಗಕ್ಕೆ ಕಾರಣರಾದ 
ಸಿಬ್ದಂದಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲಾಗಿದೆ. 
ಹೋಲೀಸ್‌ ಠಾಣಿಯಲ್ಲ ದೂರು ದಾಖಅಸಲಾಗಿದೆ. 


ಈ. ಬ್ಯಾಂಕಿನ ಆಡಳತ ಮಂಡಳಯನ್ನು ರದ್ದುಪಡಿಸಿ 
ಆಡಳತಾಧಿಕಾರಿಯನ್ನು ನೇಮಿಸಲಾಗಿದೆ. 
ದಿನಾಂಕ;26.07.೭೦೭1 ನಿಬಂಧಕರ 
ಅಧ್ಯಕ್ಷತೆಯಲ್ಲ ನಡೆದ ಸಭೆಯಣ್ಲ ಬ್ಯಾಂಕಿನ 
ಮುನಃಶ್ನೇತನಕ್ಕೆ ಕ್ರಮ . ಕೈಗೊಳ್ಳಲು 

ಡಳಿತಾಧಿಕಾರಿಯವರಿಗೆ ಸೂಚಿಸಲಾಗಿದೆ. 

ರಿಸರ್ವ್‌ `ಫ್ಯಾಂಕ್‌ ದನಾಂಕ] 

೦2-೦1-2೦2೦ ರಂದು ಬ್ಯಾಂಕಿಲಗ್‌ ರೆಗ್ಯುಲೇಷನ್‌ ಆಕ್ಸ್‌ 

1049 ರೆ ಪ್ರಕರಣ 3ರರಡಿ ನಿರ್ದೇಶನ ನೀಡಿ ಪ್ರತಿ 

ಖಾತೆದಾರರಿಗೆ ಗರಿಷ್ಠ ರೂ.35.೦೦೦ ಪಾವತಿಸಲು 

ಆದೇಶಿಸಿತ್ತು. ಅದನ್ನು ಪರಿಷ್ಕರಿಸಿ ದಿನಾಂಕ: 3೦-೦1-2೦೭೦ 

ರ್ಣ ರೂ: 1.೦೦ ಲಕ್ಷಕ್ಕೆ ಹೆಚ್ಚಸಿರುತ್ತದೆ. 


ರಂದು 


ನಂತರ ಭಾರತೀಯ ರಿಸರ್ವ್‌ ಬ್ಯಾಂಕ್‌ನ ಪತ್ರ 
ಸಂಚ್ಯೆDo8.(UCBJ(BG).No.¥713/13.03.286/2019-20 
ದಿನಾಂಕ:15-೦4-2೦೭೦ರಣ್ಲ ವೈದ್ಯಕೀಯ ಕಾರಣಗಳಗಾಗಿ 
ರೂ.ರ.೦೦ ಲಕ್ಷಗಳನ್ನು ಭಾರತೀಯ ರಿಸರ್ವ್‌ ಬ್ಯಾಂಕ್‌ನ 


ಪೂರ್ವಾನುಮತಿಯೊಂದಿಗೆ ಪಾವತಿಸಲು ಅನುಮತಿ 
ನೀಡಿರುತ್ತದೆ. 
ಈ ಬ್ಯಾಂಕ್‌ ಕರ್ನಾಟಕ ಸಹಕಾರ ಸಂಘಗಳ 


ಅಧಿನಿಯಮದಡಿ ನೋಂದಣಿಗೊಂಡು ಭಾರತೀಯ ರಿಸರ್ವ್‌ 
ಬ್ಯಾಂಕ್‌ನಿಂದ ಲೈಸೆನ್ಸ್‌ ಪಡೆದು ಬ್ಯಾಂಕಿಂಗ್‌ ವ್ಯವಹಾರವನ್ನು 
ನಡೆಸುತ್ತಿತ್ತು. ಗ್ರಾಹಕರ ಅನುಕೂಲಕ್ಗಾಗಿ ಬ್ಯಾಂಕಿನ 
ಆಡಳತಾಧಿಕಾರಿಯವರೊಂದಿಗೆ ಕಾಲ ಕಾಲಕ್ಷೆ ಸಭೆ ನಡೆಸಿ 
ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ದೆ ಸಲಹೆ ಸೂಚನೆ 


ಕಡತ ಸಂಖ್ಯೆ ಪಿಜಿ 77 ಸಿಆರ್‌ಸಿ ೦೦೦1 


ಇನಿ ೬0: “dm 
(ಎಸ್‌. ಟ. ಸೋಮಶೇಖರ್‌) ' 
ಸಹಕಾರ ಸಚಿವರು 


hs 


ಮಾನ್ಯ ವಿಧಾನ ಪರಿಪತ್ತಿನ ಸದಸ್ಯರಾದ: ಶೀ. ಆರ್‌.ಧರ್ಮಸೇನ (ಸ್ಥಳೀಯ `ಸಂಸ್ನೆಗಳ ಕ್ಲೇತ) ರವರ 


pe AS 


ಚುಕ್ಕೆರಹಿತ- ಗುರುತಿನ ಪ್ರಶ್ನೆ ಸಂಖ್ಯೆ: 349 ಗೆ ಅನುಬಂಧ 


ಶ್ರೀ ಗುರುರಾಘವೇಂದ್ರ ಸಹಕಾರ ಬ್ಯಾಂಕ್‌ ನಿ. ಬೆಂಗಳೂರು ಈ ಬ್ಯಾಂಕ್‌ ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ 1959 ರದಿಯಲ್ಲಿ ದಿನಾಂಕ: 12-04-1999 ರಲ್ಲಿ ನೋಂದಣಿಗೊಂದಿದೆ. 


ಬ್ಥಾಂಕಿನ ಕಾರ್ಯವ್ಯಾಪ್ತಿಯು ಬೆಂಗಳೂರು. ಬೆಂಗಳೂರು ಗಾಮಾಂತರ. ತುಮಕೂರು. ರಾಮನಗರ. 
wu N pe ್‌ ~ 


ಎ೮ 


ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಸೀಮಿತವಾಗಿದೆ. ಹಾಗೂ ಬ್ಯಾಂಕಿಂಗ್‌ ರೆಗ್ಯೂಲೇಷನ್‌ 
ಅಧಿವಿಯಮ 1949 ರಡಿಯಲ್ಲಿ ಭಾರತೀಯ ರಿಸರ್ವ್‌ ಬ್ಯಾಂಕಿನಿಂದ ಬ್ಯಾಂಕಿಂಗ್‌ ಚಟುವಟಿಕೆ 


ಕೈಗೊಳ್ಳಲು ಪರವಾನಿಗೆ ಪಡೆದಿರುತ್ತದೆ. 
ಭಾರತೀಯ ರಿಸರ್ವ್‌ ಬ್ಯಾಂಕಿನವರು ಈ ಬ್ಯಾಂಕಿನ ಶಾಸನಾತ್ಮಕ ಪರಿವೀಕ್ಷಣೆ ಕೈಗೊಂಡ 
ಸಂದರ್ಭದಲ್ಲಿ ಗಂಭೀರ ಸರೂಪದ ಲೋಪದೋಷಗಳು ಕಂಡು ಬಂದಿರುತ್ತವೆ. ಅವುಗಳ ಸ್ಥೂಲ ಅಂಶ 


ಕೆಳಕಂಡಂತಿರುತ್ತದೆ. 


1 ಬ್ಯಾಂಕ್‌ ಕೃತ್ರಿಮ (ಷಣಗಿicial) ಠೇವಣಾತಿ ಸೃಷ್ಟಿಸಿರುವುದು. ಠೇವಣಾತಿದಾರರು ನೈಜವಾಗಿ 
ಇಲ್ಲದಿದ್ದರೂ ಅನ್ಯರ ಹೆಸರಿನಲ್ಲಿ ಠೇವಣಾತಿ ಮಾಡಿರುವುದು. 

2. ರೂ.154443.84 ಲಕ್ಷ ಸಾಲದ ಮೊತ್ತಕ್ಕೆ ಸಂಬಂಧಿಸಿದಂತೆ 2876 ಸಾಲದ ' ಖಾತೆಗಳಿಗೆ 
ದಾಖಲೆಗಳು ಇಲ್ಲದಿರುವುದು. . 

3. ಮ ರಿಸರ್ವ್‌ ಬ್ಯಾಂಕಿನ ನಿರ್ದೇಶನ ಉಲ್ಲಂಘನೆ ಮಾಡಿ ಬ್ಯಾಂಕಿನ ಅಧ್ಯಕ್ಷರು 
ಉಪಾಧ್ಯಕ್ಷರು ಹಾಗೂ ನಿರ್ದೇಶಕರಿಗೆ ಸಾಲ ಮಂಜೂರು ಮಾಡಿರುವುದು 

4. ಸಾಲ ಮಂಜೂರಾತಿ ಪ್ರಾಧಿಕಾರ ಸಾಲವನ್ನು ಮಂಜೂರು ಮಾಡದಿದ್ದರೂ ಸಾಲದ ಹಣವನು 
ಬಿಡುಗಡೆ ಮಾಡಿರುವುದು. 

5..24 ಮುಖ್ಯ ಫಲಾನು ಖಭೆವಗಳಿಗೆ (ಹಾಲಗಾರಂೆ) ರೂ. 89285. 26 ಲಕ್ಷ ಸಾಲ ಮಂಜೂರು 


8. ಆದಾಯ ಗುರುತಿಸುವಿಕೆ- ಆಸ್ತಿ ವಗಿೀrಕರಣ (Income Recognition and Asset 
classification Norms) (1RAC-NORMS) ನಿಯಮಗಳನ್ನು ಪಾಲಿಸದೇ ಸ್ಪಷ್ಟವಾಗಿ 
ಕಾನೂನು ಉಲ್ಲಂಘನೆ ಮಾಡಿ ವಾಸ್ತವಾಂಶವನ್ನು ಮರೆಮಾಚಿರುವುದು. 


`ಭಾರತೀಯ ರಿಸರ್ವ್‌ ಬ್ಯಾಂಕ್‌. ಬ್ಯಾಂಕಿಂಗ್‌ ಚಟುವಟಿಕೆಗಳನ್ನು ಕೈಗೊಳ್ಳದಂತೆ. ದಿನಾಂಕ 02- 
01-2020 ರಂದು ನಿರ್ಬಂಧಿಸಿ ಆದೇಶಿಸಿರುತ್ತದೆ. ಈ. ನಿರ್ಬಂಧವನ್ನು ದಿನಾಂಕ 10-01-2022 ರವರೆಗೆ 
ಮುಂದುವರೆಸಿರುತ್ತದೆ. - 

ಬ್ಥಾಂಕ್‌ ನೀಡಿರುವ ಸಾಲದಲ್ಲಿ ಕೇಕಡಾ ೪5% ರಷ್ಟು ಆನುತಾದಕ ಆಸ್ತಿಗಳಾಗಿರುತ್ತವೆ.' 


ರೂ.159474.82 ಗಳಷ್ಟು ಸಾಲವನು ಮೋಸ. ವಂಚನೆ ಎಂದು ಆರ್‌ಜಿಐ ನವರು ತಮ 
ಪರಿವೀಕ್ಷಣಾ ವರದಿಯಲ್ಲಿ ಪರಿಗಣಿಸಿರುತ್ತಾರೆ. 
ಭಾರಶೀಯ ರಿಸರ್ವ್‌ ಬ್ಲಾಂಕ್‌ ದಿನಾಂಕ:02-01-2020 ರಂದು ಬ್ಯಾಂಕಿಂಗ್‌ ರೆಗ್ಯುಲೇಷನ್‌ 


ಆಕ್ಟ್‌ 1949) ರ ಪ್ರಕರಣ 35ರಡಿ ನಿರ್ದೇಶನ ನೀಡಿ ಪ್ರತಿ ಖಾತೆದಾರರಿಗೆ ಗರಿಷ್ಟ ರೂ.35.000 


3 KS 


'ಪಾವತಿಸಲು ' ಆದೇಶಿಸಿತ್ತು. ಅದನ್ನು ಪರಿಷ್ಕರಿಸಿ ದಿನಾಂಕ: 30-01-2020ರಲ್ಲಿ' ರೂ: 1.00 ಲಕ್ಷಕ್ಕೆ 


ದಿಪಾಂಕ: 15-04-2020ರ ಆದೇಶದಲ್ಲಿ ಗಂಭೀರ ಸ್ಥರೂಪಷದ ಆರೋಗ್ಯ ಸಮಸ್ಯೆ ಇದ್ದಲ್ಲಿ 


ಭಾರತೀಯ ರಿಸರ್ವ್‌ ಬ್ಯಾಂಕ್‌ನ ಪಷೂರ್ವಾಮುಮತಿಯೊಂದಿಗೆ ಐದು ' ಲಕಗಳಿಗೆ - ಹೆಚಿಸಿರುತದೆ. 


- ಇದರನ್ವಯ ದಿನಾಂಕ , 31-08-2021 ರವರೆವಿನೆ 780 ಗ್ರಾಹಕರಿಗೆ ರೂ.3.22 ಕೋಟಿಗಳನ್ನು 


ಪಾವತಿಸಲಾಗಿದೆ. 


. ಭಾರತೀಯ ರಿಸರ್ವ್‌ ಬ್ಯಾಂಕಿನ ಸಲಹೆ. ಮೇರೆಗೆ ದಿನಾಂಕ 18-05-2020 ರಲ್ಲಿ ಬ್ಯಾಂಕಿನ 


"'ಆಡಳಿತ ಮಂಡಳಿಯನ್ನು ರದ್ದುಪದಿಸಿ ಕರ್ನಾಟಕ ಸಹಕಾರ. ಸಂಘಗಳ ಅಧಿನಿಯಮ 1959 ಪ್ರಕರಣ 


30(6)ರಡಿಯಲ್ಲಿ ಆಡಳಿತಾಧಿಕಾರಿಯನ್ನಾಗಿ ಇಲಾಖಾಧಿಕಾರಿಯನ್ನು `ಒಂದು ವರ್ಷದ ಅವದಿಗೆ 


ನೇಮಿಸಲಾಗಿತ್ತು ಸದರಿ ಆಡಳಿತಾಧಿಕಾರಿ ಪ್ರಭಾರ ವಹಿಸಿಕೊಂಡು ಬ್ಹಾಂಕಿನ ಕಾರ್ಯಚಟುವಟಿಕೆಗಳಮ. 


R 


[a] u 
ನಿವೃತ್ತ ಕೆನರಾ ಬ್ಯಾಂಕ್‌ನ ; ತಿ 
ಲ ೮ [2 
ಹೊಂದಿರುವ ಶ್ರೀ ಆರ್‌. ಮ ವರು 
ದಿನಾಂಕ: 10-11-2020ರಂದು ಪ್ರಭಾರ ವಹಿಸಿಕೊಂಡು ಕರ್ತವ್ನದಲ್ಲಿ ಮುಂದುವರೆದಿರುತ್ತಾರೆ 


ಅಡಳಿತಾಧಿಕಾರಿಯವರಿಗೆ ಸೂಚನೆ ನೀಡಿ ಸಾಲ ವಸೂಲಾತಿಗೆ ಕ್ರಮ ಕೈಗೊಂಡು ಬ್ಹಾಂಕಿಷ 


ತಿ 


ಪುನಃಶ್ಪೇತನಕ್ಕೆ 


ಶ್ಟೇತನಕ್ಕೆ ಕಾರ್ಯಕ್ರಮ ರೂಪಿಸಿ ಕಾಲಬದ್ದೆವಾಗಿ ಅನುಷ್ಠಾನಗೊಳಿಸಲು ಅವರಿಗೆ ಸೂಚಿಸಲಾಗಿದೆ. 


“್ರ್ರ) ದಿನಾಂಕ 10-01-2020 ರ ಅಂತ್ಯಕ್ಕೆ ಒಟ್ಟು ರೂ.1567 ಕೋಟಿ ಸಾಲ ಮತ್ತು ಮುಂಗಡಗಳ 


ಬಾಕಿ ಇದ್ದು, ದಿನಾಂಕ 31-08-2021 ರ ಅಂತ್ಯಕ್ಕೆ ರೂ.182.22 “ಫೋಟಿ ಸಾಲ 
ವಸೂಲಿಯಾಗಿದ್ದು, ರೂ.1405 ಕೋಟಿ (ಬಡ್ಡಿ ಸೇರಿ) ವಸೂಲಾತಿಗೆ ಬಾಕಿ ಇರುತ್ತದೆ. 


ಆ) ದಿನಾಂಕ 09-07-2021 ಠ ಅಂತ್ಯಕ್ಕೆ 38848 ಗ್ರಾಹಕರಿಗೆ ರೂ.2073.91 ಕೋಟೆ" ಹಾಗೂ 


994 ಸಾಂಸ್ಥಿಕ ಗ್ರಾಹಕರಿಗೆ ರೂ.375 ಕೋಟಿಗಳ `ಕೇವಣಿ ಹಣವನ್ನು ಪಾವತಿಸಬೇಕಾಗಿದೆ. 


ಇ) ದಿನಾಂಕ 10-01-2020 ರಿಂದ 31-08-2021 ರವರೆವಿಗೂ 22623 ಗ್ರಾಹಕರಿಗೆ 


ರೂ.290.80 ಕೋಟಿ ಠೇವಣಾತಿ ಹಣವನ್ನು ಭಾರತೀಯ ರಿಸರ್ವ್‌ ಬ್ಯಾಂಕಿನ ನಿರ್ದೇಶನದ 
ರೀತ್ಯಾ ಪಾವತಿಸಲಾಗಿದೆ. 


ಬ್ಯಾಂಕಿನಲ್ಲಿ ದುರುಪಯೋಗ ಮತ್ತು ಅವ್ಯವಹಾರಗಳ ಬಗ್ಗೆ ಕೆಳಕಂಡ ಕ್ರಮ ಕೈಗೊಳ್ಳಲಾಗಿದೆ. 


D 


2) 
3) 


4) 


ಬ್ಯಾಂಕಿನ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿ ತನಿಖೆ ನಡೆಯುತ್ತಿದ್ದು. ತನಿಖೆಯ ಹಂತ, 
ಆರೋಪ ಪಟ್ಟಿ ಸಲ್ಲಿಕೆ ಬಗ್ಗೆ ಮಾಹಿತಿಯನ್ನು ಗೃಹ ಇಲಾಖೆ ನೀಡಬೇಕಾಗಿದೆ. 

2014-15 ರಿಂದ 2018-19 ರವರೆಗಿನ ಮರುಲೆಕ್ಕಪರಿಶೋಧನೆಗ ಆದೇಶಿಸಲಾಗಿದೆ. 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ “1959 ರ ಪ್ರಕರಣ 64 ರ. ವಿಚಾರಣೆಗೆ 
ಆದೇಶಿಸಲಾಗಿದೆ. ವಿಚಾರಣೆ ವರದಿ ನಿರೀಕ್ಷಿಸಲಾಗಿದೆ. 

ಬ್ಯಾಂಕಿನಲ್ಲಿ ಹಣ ದುರುಪಯೋಗಕ್ಕೆ ಕಾರಣರಾದ. ಸಿಬ್ಬಂದಿಗಳ ವಿರುದ್ಧ ಶಿಸ್ತು ಕ್ರಮ 
ಜರುಗಿಸಲಾಗಿದೆ. ಪೋಲಿಸ್‌ ಠಾಣೆಯಲ್ಲಿ ದೂರು ದಾಖಲಿಸ ಸಲಾಗಿದೆ. 


2019-20 ನೇ ಸಾಲಿನ ಲೆಕ್ಕಪರಿಶೋಧನೆ ಪೂರ್ಣಗೊಂಡಿದ್ದು, ಸದರಿ ವರದಿಯ ಪ್ರಕಾರ ಬ್ಯಾಂಕ್‌ 


ರೂ.1923.00 ಕೋಟಿ ನಷ್ಟವನ್ನು ಹೊಂದಿರುತ್ತದೆ. 


ಬ್ಯಾಂಕಿನ ಮರು ಲೆಕ್ಕಪರಿಶೋಧನೆ ಪೂರ್ಣಗೊಂಡ ನಂತರ ವಾಸ್ತವಿಕ ಅಂಶಗಳು ಬೆಳಕಿಗೆ 


ಬರುತ್ತವೆ. 


ಮಾನ್ಯ ಉಚ್ಛ ನ್ಯಾಯಾಲಯದಲ್ಲಿ ಸಲ್ಲಿಕೆಯಾಗಿರುವ ಸಾರ್ವಜನಿಕ ಹಿತಾಸಕ್ತಿ ರಿಟ್‌ ಅರ್ಜಿ ಸಂಖ್ಯೆ: 


7350/2020ರಲ್ಲಿ ಕಾಲಕಾಲಕ್ಕೆ ನೀಡಿರುವ ನಿರ್ದೇಶನಗಳನ್ನು ಪಾಲಿಸಲಾಗುತ್ತದೆ. 


ಸಹಕಾರ ಸಂಘಗಳ ನಿಬಂಧಕರು 
(ಪಟಣ ವಿಭಾಗ) 


